ಕರ್ನಾಟಕ 


ವಿಧಾನ ಪರಿಷತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 247 
ಸದಸ್ಯರ ಹೆಸರು 
ಉತ್ತರಿಸುವವರು 


ಉತ್ತರಿಸಬೇಕಾದ ದಿನಾಂಕ 


: ಶ್ರೀಕೆ.ಸಿ ಕೊಂಡಯ್ಯ (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ 

: ಮಾನ್ಯ ಪೌರಾಡಳಿತ, ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ 
ಉದ್ದಿಮೆಗಳ ಸಚಿವರು 

: 14.09.2021 


ಪಶ್ನೆ 


ಉತ್ತರ 


sll 


ರಾಜ್ಯದಲ್ಲಿ ಕೋವಿಡ್‌-9 ಕಾರಣದಿಂದಾಗಿ ಕಳೆದೆ 
ಎರಡು ವರ್ಷಗಳಿಂದ ಮುಚ್ಛಲಾದ ಸಣ್ಣ ಮತ್ತು 
ಮಧ್ಯಮ ಉದ್ದಿಮೆಗಳ (ಎಂಎಸ್‌ಎಂಇ)! ಸಂಖ್ಯೆ 
ಎಷ್ಟು; 


ಸಾಲಿನ `ಾಣಿಸಿಕೊಂಡ `ಸಾಕೂನಾ ಕಾಣೆ 


ಲಾಕ್‌ಡೌನ್‌ ಪ್ರಾರಂಭದಲ್ಲಿ ಅಗತ್ಯ 


7020ನೇ 
ಹರಡುವಿಕೆಯಿಂದಾಗಿ ' 


ಸೇವೆಯನ್ನು ಒದಗಿಸುವ ಕೈಗಾರಿಕೆಗಳನ್ನು ಹೊರತು ಪಡಿಸಿ ಎಲ್ಲಾ | 


ಕೈಗಾರಿಕೆಗಳು ತಮ್ಮ ಚಟುವಟಿಕೆಯನ್ನು ಸ್ಥಗಿತಗೊಳಿಸಿದ್ದವು. 
ನಂತರ" ಲಾಕ್‌ಡೌನ್‌ ಹಂತ ಹಂತವಾಗಿ ತೆರವುಗೊಳಿಸಿದಾಗ ಈ 
ಕೈಗಾರಿಕೆಗಳಿಗೆ ತಮ್ಮ ಚಟುವಟಿಕೆಯನ್ನು ಪ್ರಾರಂಭಿಸಲು ಅನುಮತಿ 
ನೀಡಲಾಯಿತು. ಈ ಅನುಮತಿಯನ್ನು ಏಕಕಾಲದಲ್ಲಿ ನೀಡಲು 
ಸಾಧ್ಯವಾಗದ ಕಾರಣ ಸಾರ್ಯಾರಂಭ ಮಾಡಿದ ಕೈಗಾರಿಕೆಗಳ 
ಅಂಕಿ ಅಂಶಗಳನ್ನು ಸೂಕ್ತ ವ್ಯವಸ್ಥೆಯ ಕಾರಣದಿಂದಾಗಿ 
ನಿರ್ವಹಿಸಲು . ಸಾಧ್ಯವಾಗಿರುವುದಿಲ್ಲ. "ಆದರೆ ಒಂದು ಅಂದಾಜಿನ 
ಪ್ರಕಾರ ಶೇ 
ಪ್ರಾರಂಭಿಸಿದ್ದು ಶೇ 92% ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. 


95% ಕೈಗಾರಿಕೆಗಳು ತಮ್ಮ ಚಟುವಟಿಕೆಗಳನ್ನು 


ಆ): 


ಈ ಉದ್ಯಮಗಳಿಗೆ ಕೋವಿಡ್‌ 
ನೀಡಲಾದ ಪ್ಯಾಕೇಜ್‌ಗಳೇನು; 
ಸಹಾಯಕ್ಕಾಗಿ ಸರ್ಕಾರ 
ಅನುಕೂಲತೆಗಳೇನು; 


ಸಮಹರಕ್ಷ 
ಇವರ 
ಮಾಡಿರುವ 


ಕೊರೋನಾದಿಂದ ಅನೇಕ ಸಣ್ಣ ಉದ್ಯಮಗಳಿಗೆ 
ತೊಂದರೆಯಾಗಿದ್ದು, ಈ ಸಂದರ್ಭದಲ್ಲಿ ಸಣ್ಣ ಉದ್ದಿಮೆದಾರರಿಗೆ 
ಪ್ರೋತ್ಲಾಹಹ ನೀಡಲು ಈ ಕೆಳಗಿನ 
ಜಾರಿಗೊಳಿಸಲಾಗಿದೆ. 


ಕೇಂದ್ರ ಸರ್ಕಾರ" ಘೋಷಿಸಿರುವ: “ಆತ್ಮ ನಿರ್ಭರ ಭಾರತ 
ಅಭಿಯಾನ”' ದ ಅಡಿಯಲ್ಲಿ ಅತೀ ಸಣ್ಣ, ಸಣ್ಣ ಮತ್ತು ಮಧ್ಯಮ 
ಕೈಗಾರಿಕೆಗಳನ್ನು ಪುನಶ್ಲೇತನಗೊಳಿಸಲು” ಮತ್ತು ಉದ್ಯಮಗಳಿಗೆ 
ಆರ್ಥಿಕ ನೆರವು ನೀಡುವ ಯೋಜನೆಯಲ್ಲಿ: ಈ ಕಳಗಿನ ಸರವು 
ದೊರೆತಿದೆ. 


' ಭಾರತ ಸರ್ಕಾರವು “ಇ.ಸಿ.ಎಲ್‌. ಜಿ”-ಎಮರ್ಜೆನ್ನಿ ಕೈಡಿಟ್‌ ಲೈನ್‌ 


ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತಂದಿದ್ದು, "ಇದರನ್ವಯ 
ಫೆಬ್ರವರಿ 2020ರ ಅಂತ್ಯ ಬ್ಯಾಂಕ್‌ಗಳಲ್ಲಿ "ಬಾಕಿ ಇರುವ 
ಎಂ.ಎಸ್‌.ಎಂ.ಇ ಘಟಕಗಳ” ಮೊತ್ತಕ್ಕೆ ಶೇ.20ರಷ್ಟು 
ಹೆಚ್ಚುವರಿ ಸಾಲವನ್ನು ಯಾವುದೇ ಹೆಚ್ಚುವರಿ ಖಾತರಿ ಇಲ್ಲದೇ 
ನೀಡುವ ಯೋಜನೆಯನ್ನು ಜಾರಿಗೆ ತಂದಿರುತ್ತದೆ. 


ಯೋಜನೆಗಳನ್ನು 


ಕೊರೋನೆದಿಂದ ಸಂಕಷ್ಟದಲ್ಲಿರುವ ಸಣ್ಣ ಕೈಗಾರಿಕೆಗಳಿಗೆ ರಾಜ್ಯ 
ಸರ್ಕಾರದಿಂದ ಈ ಕೆಳಗಿನ ಯೋಜನೆ ರೂಪಿಸಲಾಗಿರುತ್ತದೆ. 


1. ಇಂಧನ ಇಲಾಖೆಯು ಸೂಕ್ಷ್ಮ ಸಣ್ಣ ಮತ್ತು ಮಧ್ಯಮ 
ಕೈಗಾರಿಕೆಗಳ ಏಪ್ರಿಲ್‌ ಮತ್ತು ನೇ 2020 ತಿಂಗಳ ಬೇಡಿಕೆ 
ಶಲ್ಕ ಮತ್ತು ಸ್ಥಿರ ಶುಲ್ಕವನ್ನು ಮನ್ನಾ ಮಾಡಿರುತ್ತದೆ. 


2. ಇಂಧನ ಇಲಾಖೆಯು ವಿದ್ಯುತ್‌ ಬಿಲ್‌ನ್ನು ಪ್ರಾಮಾಣಿಕವಾಗಿ 
ನಿಗದಿತ ಅವಧಿಯೊಳಗೆ ಪಾವತಿಸುವ ಕೈಗಾರಿಕೆಗಳಿಗ್ಗೆ 
ರಿಯಾಯಿತಿಯನ್ನು ನೀಡಿರುತ್ತದೆ. ಹೆಚ್‌ಟಿ ಗರಿಷ್ಠ "ಮಿತಿ ರೂ 
ಲಕ್ಷ, ಎಲ್‌ಟಿ ಗರಿಷ್ಟ ಮಿತಿ ರೂ. 10,000/- 


1 ರಿಂದ. `5” “ದಿನಡೊಳಗೆ [ಶೇ 1% ರಿಯಾಯಿತಿ 


ಪಾವತಿಸಿದಲ್ಲಿ \ 

6 ರಿಂದ 15 ದಿನದೊಳಗೆ] ಶೇ 0.5% ರಿಯಾಯಿತಿ 
ಪಾವತಿಸಿದಲ್ಲಿ 

15 ರಿಂದ 30 ದಿನಡೊಳೆಗೆ] ಯಾವುದೇ "ರಿಯಾಯಿತಿ 
ಪಾವತಿಸಿದಲ್ಲಿ ಇರುವುದಿಲ್ಲ 


3. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿಯು 
ಉದ್ಯಮಶೀಲರು ತಮಗೆ ಹಂಚಿಕೆಯಾದ ನಿವೇಶನಗಳ 
ಕಂತುಗಳನ್ನು ಮಾರ್ಚ್‌, ಏಪ್ರಿಲ್‌ ಮತ್ತು ಮೇ 2020 
ತಿಂಗಳಲ್ಲಿ ಪಾವತಿಸದ್ದಲ್ಲಿ ಆ ಪಾವತಿಯನ್ನು ಕ್ರಮವಾಗಿ 3 
ತಿಂಗಳು ಮುಂದೂಡಲಾಗಿದೆ ಮತ್ತು ಈ ಮೊತ್ತಕ್ಕೆ ಯಾವುದೇ 


ಬಡ್ಡಿಯನ್ನು ವಿಧಿಸುವುದಿಲ್ಲ. 


ಸಿ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮವು 
- ಉದ್ಯಮಶೀಲರು ತಮಗೆ ಹಂಚಿಕೆಯಾದ ನಿವೇಶನಗಳ ಕಂತು. 

ಮಳಿಗೆಗಳ ಬಾಡಿಗೆ ಮತ್ತು ನೀರಿನ ಶುಲ್ಕಗಳ ಏಪಿಲ್‌, ಮೇ 
ಮತ್ತು ಜೂನ್‌ 2020 ತಿರಿಗಳುಗಳ ಕಂತನ್ನು ಈ ಕೆಳಗಿನಂತೆ 
ಪಾವತಿಸಲು ಅವಕಾಶ ಕಲ್ಪಿಸಲಾಗಿದೆ. ' ಇದಕ್ಕೆ ಯಾವುದೇ 
ಬಡ್ಡಿಯನ್ನು ವಿಧಿಸಲಾಗುವುದಿಲ್ಲ. 


4. ಕರ್ನಾಟಕ ರಾಜ್ಯ 


ಏಪ್ರಿಲ್‌ 2020 | ಜೂನ್‌ 2020 ತಿಂಗಳ ಕಂತಿನ ಜೊತೆ 
ತಿಂಗಳ ಕಂತು ಪಾವತಿಸತಕ್ಕದ್ದು. 

e 2020 ಜುಲ್ಳೆ 2020 `ಶಿಂಗಳೆ ಕಂತಿನ ಜೊತೆ 
ತಿಂಗಳ ಕಂತು | ಪಾವತಿಸತಕ್ಕದ್ದು. 
ಜೂನ್‌ 2020 ಆಗಸ್ಟ್‌ 2020 ತಿಂಗಳ ಕಂತಿನ ಜೊತೆ 
ತಿಂಗಳ ಕಂತು ಪಾವತಿಸತಕ್ಕದ್ದು. 


sf 


ಕಾರೋನಾ`7ನೇ ಅಕೆಯ ನಂತರ ರಾವ್ನ ಸರ್ನರವ ಇಂಧನ 


) 
ಇಲಾಖೆಯು ದಿನಾಂಕ 21/6/2021 ರ ಆದೇಶದಂತೆ ಸೂಕ್ಷ್ಮ 


ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಪಾವತಿಸಬೇಕಾದ ಮೇ 
ಮತ್ತು ಜೂನ್‌ 2021 ತಿಂಗಳ ಬೇಡಿಕೆ; ನಿಗದಿತ ಶುಲ್ಕವನ್ನು 
ಮನ್ನಾ ಮಾಡಿರುತ್ತದೆ. 


ಇ). 


ಮುಂಬರುವ 


ದನಗಳ ಇವರಗಾಗಿ 


ಹಮ್ಮಿಕೊಳ್ಳಬಹುದಾದ ಕಾರ್ಯಕ್ರಮಗಳೇನು? 


ಎಂ.ಎಸ್‌.ಎಂ.ಇ ಗಳಿಗೆ ಪ್ರೋತ್ಸಾಹ ನೀಡಲು ಸರ್ಕಾರವು 
ಸರ್ಕಾರದ ಆದೇಶ ಸಂ. ಸಿಐ 199 ಎಸ್‌ಪಿಐ 2018 ದಿನಾಂಕ 
13.8.2020 ರನ್ವಯ ಹೊಸ ಕೈಗಾರಿಕಾ ನೀತಿ 2020-25 ನ್ನು 
ಜಾರಿಗೆ ತಂದಿರುತ್ತದೆ. ಇದರನ್ನಯ ದೊರೆಯುವ ಪ್ರೋತ್ಸಾಹ 
ಮತ್ತು ರಿಯಾಯಿತಿಗಳು ಈ ಕೆಳಗಿನಂತಿದೆ. 


ಮುದ್ರಾಂಕ ಶುಲ್ಕ ವಿನಾಯಿತಿ 

ನೋಂದಣಿ ಶುಲ್ಕ ರಿಯಾಯಿತಿ. 

ಬಂಡವಾಳ ಹೂಡಿಕೆ ಸಹಾಯಧನ 

ಕಿರು ಮತ್ತು ಸಣ್ಣಿ ಕೈಗಾರಿಕೆಗಳಿಗೆ ವಿದ್ಧುತ್‌ ಸಹಾಯಧನ 
ಭೂ ಪರಿವರ್ತನಾ ಶುಲ್ಕ ಮರುಪಾವತಿ. 

ರಫ್ತು ಆಧಾರಿತ ಘಟಕಗಳಿಗೆ ರಿಯಾಯಿತಿ. 

ತ್ಯಾಜ್ಯ ಸಂಸ್ಕರಣಾ ಘಟಕಗಳ ಸ್ಥಾಪನೆಗೆ ಸಹಾಯಧನ. 
ವಿದ್ಯುತ್‌ ತೆರಿಗೆ ವಿನಾಯಿತಿ. 

ತಾಂತ್ರಿಕ ಉನ್ನತೀಕರಣ, ಗುಣಮಟ್ಟ ಪ್ರಮಾಣ ಪತ್ರ 
. ಸಹಾಯಧನ 

10. .ಮಳೆ ನೀರುಕೊಯ್ಲು / ಸಂರಕ್ಷಣೆ ಸಹಾಯಧನ 


pe ANH AYN 


ಸಿಐ 159 ಎಸ್‌ಎಸ್‌ 


ಐ 2021. 


ಜಿ 


ALAA ಲ 
: [ಏನ್‌ ನಾಗರ್ದಾ ಎಂ.ಟಿ.ಬಿ)] 


ಪೌರಾಡಳಿತ, ಸಣ್ಣ ಕೈಗಾರಿಕೆ ಮತ್ತು 
ಸಾರ್ವಜನಿಕ ಉದ್ದಿಮೆಗಳ ಸಚಿವರು. 


